ಕರ್ನಾಟಕ ವಿಧಾನ ಪರಿಷತ್ತು 


£ 1 ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ ಕ 876 

2 ಸದಸ್ಯರ ಹೆಸರು ಶ್ರೀ ಎಸ್‌.ರವಿ 

3 ಉತ್ತರಿಸ ಠೇಕಾದ ದಿನಾಂಕ ್ಥ 12-03-2020 

4. ಉತ್ತರಿಸುವ ಸಚಿವರು ಮಾನ್ಯ ಜಲಸಂಪನ್ಮೂಲ ಸಚೆವರು 
3 ಪ್ರಶ್ನೆಗಳು ಉತ್ತರಗಳು 
ಸಂ ವ್ಸ pry 
ಅ 1ಮೇಕೆದಾಟು ಯೋಜನೆಯನ್ನು - 

ಹೌದು 


| ಅನುಷ್ಠಾನ ಮಾಡಲು ಸರ್ಕಾರವು 
ಉದ್ದೇಶಿಸಿದೆಯೇ ; 


ಕ ಯೋಜನೆ ಅನುಷ್ಠಾನ ಮಾಡಲು 
ಉದ್ದೇಶಿಸಿದಲ್ಲಿ, ಜಾರಿಗೊಳಿಸಲು 
ಕೈಗೊಂಡಿರುವ ಕ್ರಮಗಳೇನು ; 


ಕಾ "ಯೋಜನೆಯು ಕಗ ಯಾವ 
ಹಂತದಲ್ಲಿದೆ? (ವಿವರ ನೀಡುವುದು) 


ಮೇಕೆದಾಟು `` ಯೋಜನೆಯ '`"ರೂ೨000.00 `` ಕೋಟಿ `` ಮೊತ್ತದ 

ವಿವರವಾದ ಯೋಜನಾ ವರದಿಯನ್ನು ಕೇಂದ್ರ ಜಲ ಆಯೋಗದ 

ಅನುಮೋದನೆ ಕೋರಿ ದಿನಾಂಕ:18-01-2019 ರಂದು ಪಸ್ತಾವನೆ 
ಸಲ್ಲಿಸಲಾಗಿದೆ. 

Y ಸದರಿ ಯೋಜನೆಗೆ ಅವಶ್ಯವಿರುವ 1A & EMP ವರದಿಗಳನ್ನು 
ತಯಾರಿಸಲು Terms of Reference (TOR) ಅರ್ಜಿಯನ್ನು 
ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ 
ಸಚಿವಾಲಯದ (MEF & C೦) ಅಂತರ್ಜಾಲದಲ್ಲಿ 
ದಿನಾಂಕ:20-06-2019 ರಂದು ಅಪ್‌ಲೋಡ್‌ ಮಾಡಲಾಗಿದೆ. 

Y ಅದರಂತೆ, ಈ ಪ್ರಸ್ತಾವನೆಯನ್ನು ದಿನಾಂಕ:19-07-2019 ರಂದು 


me Fe AAT nat AAADNT odd 
VY LAPUIL AApMAIDA CUO, IWMULL ಉಲ 


ಸೂಚಿಸಿರುವ ಹೆಚ್ಚುವರಿ ಮಾಹಿತಿಗಳನ್ನು ದಿನಾಂಕ:04-10-2019 
ರಂದು MoEF ಅಚಿತರ್ಜಾಲದಲ್ಲಿ ಅಪ್‌ಲೋಡ್‌ ಮಾಡಲಾಗಿದೆ. 


ಕೇಂದ್ರ ಜಲ ಆಯೋಗವು ದಿನಾಂಕ:25-01-2019 ರ ಪತ್ರದಲ್ಲಿ 
ಮೇಕೆದಾಟು ಯೋಜನೆಯ ವಿವರವಾದ ಯೋಜನಾ ವರದಿಯನ್ನು 
ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರಕ್ಕೆ ಕಳುಹಿಸಿ ಅಭಿಪ್ರಾಯ / 
ವಿಮರ್ಶೆಯನ್ನು ಕೋರಿರುತ್ತದೆ. 


ಸಂಖ್ರೆ:ಜಸೆಂಇ 23 ಎನ್‌ಎಲ್‌ಎ 2020 


RO 


(ರಮೇಶ್‌ ಲ. ಜಾರಕಿಹೊಳಿ) 
ಜಲಸಂಪನ್ಮೂಲ ಸಚಿವರು 


